ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಉತ್ತರ ಕರ್ನಾಟಕ ಭಾಗಕ್ಕೆ ಸರ್ಕಾರಿ ಕಛೇರಿಗಳ ಸ್ಥಳಾಂತರ ಕುರಿತು 
ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೇತ್ರ) - 
50 (352+207) ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಉತ್ತರ ಕರ್ನಾಟಕ ಭಾಗದ ಹಲವು ದಶಕಗಳ ಬೇಡಿಕೆಯಾದ ಸರ್ಕಾರಿ ಕಛೇರಿಗಳ ವರ್ಗಾವಣೆ ವಿಚಾರ ಯಾವ ಹಂತದಲ್ಲಿದೆ ; 
ಹಲವು ರಾಜ್ಯ ಮಟ್ಟದ ಕಛೇರಿಗಳನ್ನು ಸ್ಥಳಾಂತರಿಸಿ ಆದೇಶ ಹೊರಡಿಸಿರುವುದು ನಿಜವೇ ; ಈ ಆದೇಶವನ್ನು ಯಾವ 
ದಿನಾಂಕದಂದು ಹೊರಡಿಸಲಾಗಿದೆ ; 


(ಆ) ಮೇಲ್ಕಂಡ ಆದೇಶದನ್ವಯ ಯಾವ ಯಾವ ಕಛೇರಿಗಳನ್ನು ಸ್ಥಳಾಂತರಿಸಲಾಗಿದೆ; ಯಾವ ಯಾವ ಸರ್ಕಾರಿ ಕಛೇರಿಗಳು 
ಯಾವ ಸ್ಥಳಗಳಿಗೆ ವರ್ಗಾವಣೆಗೊಳ್ಳುವ ಸಾಧ್ಯತೆ ಇದೆ ; 


(ಇ) ಸ್ಥಳಾಂತರಿಸಿದ್ದಲ್ಲಿ ಅಲ್ಲಿನ ಕಛೇರಿಗಳ ಮುಖ್ಯಸ್ಥರು ಯಾರು ; ಹಾಗೂ ಸ್ಥಳಾಂತರಿಸದೇ ಇದ್ದಲ್ಲಿ ಕಾರಣಗಳೇನು; 


(ಈ) ಕಛೇರಿಗಳು ವರ್ಗಾವಣೆಗೊಳ್ಳಲು ಬೇಕಾಗುವ ಕಾಲಮಿತಿಯೇನು? 


